ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಚುಕ್ಕೆಗುರುತಿಲ್ಲದ ಪಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


: ಶ್ರೀ. ಅರವಿಂದ ಕುಮಾರ ಅರಳಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


° 172 
* 16.02.2022 
; ಮಾನ್ಯ ಪಶುಸಂಗೋಪನೆ ಸಚವರು. 


ಕ್ರಸಂ | ಪ್ರಕ್ನಿ ಉತ್ತರ 

ಅ |ರಾಜ್ಯದಲ್ಲಿ ಗೋ ಹತ್ಯೆ ನಿಯಂತ್ರಣ ಕಾಯ್ದೆ ರಾಜ್ಯದಲ್ಲಿ ಗೋಹತ್ಯೆ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿದ್ದು, ಇದಕ್ಕೆ 
ಜಾರಿಗೆ ಬಂದ ನಂತರ. ಕಾಯ್ದೆ ಪ್ರಕಾರ ಪ್ರತಿ | ಪೂರಕವಾಗಿ ರಾಜ್ಯದಲ್ಲಿ ಜಿಲ್ಲೆಗೆ ಒಂದರಂತೆ 30 ಜಿಲ್ಲೆಗಳಲ್ಲಿ ಸರ್ಕಾರಿ 
ಜಿಲ್ಲೆಯಲ್ಲಿ ಎಷ್ಟು ಸರ್ಕಾರಿ ಗೋಶಾಲೆಗಳನ್ನು | ಗೋಶಾಲೆಗಳನ್ನು ಪ್ರಾರಂಭಿಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 
ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ: 

(ವಿವರ ನೀಡುವುದು). | 

ಆ ಪ್ರತಿ ಜಿಲ್ಲೆಗೆ ಎಷ್ಟು ಎಕರೆ ಜಮೀನನ್ನು | ಅನುಬಂಧ-1 ಮತ್ತು ಅನುಬಂಧ-2 ಲಗತ್ತಿಸಿದೆ. 
ನಿಗದಿಪಡಿಸಲಾಗಿದೆ; (ಜಿಲ್ಲಾವಾರು 
ತಾಲೂಕುವಾರು ವಿವರಗಳನ್ನು 
ಒದಗಿಸುವುದು). 

ಇ |ಪುಸ್ತುತ ಇರುವ ಗೋಶಾಲೆಗಳಲ್ಲಿ | ಪ್ರಸ್ತುತ ರಾಜ್ಯದಲ್ಲಿ 197 ಖಾಸಗಿ ಗೋಶಾಲೆಗಳಿದ್ದು, ಗೋಶಾಲೆಗಳಲ್ಲಿನ 
ಜಾಗವಿಲ್ಲದೆ ಹಸುಗಳಿಗೆ ಆಶ್ರಯ ನೀಡಲು ಜಾನುವಾರುಗಳನ್ನು ನಿರ್ವಹಿಸಲು ಸಾಕಾಗುವಷ್ಟು ಸ್ಥಳಾವಕಾಶ 
ಸಾಧ್ಯವಾಗದ ಪರಿಸ್ಥಿತಿ ಎದುರಾಗಿರುವುದು ಇಲ್ಲದಿರುವ ಕುರಿತು ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 

ಈ | ಬಸಂತಪೂರ ಗ್ರಾಮದ ಸರ್ವೆ ನಂ.39.08 | ಬಸಂತಪುರ ಗ್ರಾಮ ಸರ್ವೇ ನಂ. 39.08 ಎಕರೆ ಜಮೀನು 


ಎಕರೆ ಗೋಶಾಲೆಗೆ ಜಮೀನು ಮಂಜೂರು 
ಮಾಡಲಾಗಿದ್ದು ಮಂಜೂರಾದ ಜಮೀನಿಗೆ 
ಎಷ್ಟು ಹಣ ಬಿಡುಗಡೆಮಾಡಲಾಗಿದೆ; ಇದು 
ಯಾವ ಹಂತದಲ್ಲಿದೆ? 
(ವಿವರ ನೀಡುವುದು). 


ಗುರುತಿಸಲಾಗಿದ್ದು, ಇದು ಅರಣ್ಯ ಇಲಾಖೆಗೆ ಸಂಬಂಧಿಸಿರುತ್ತದೆಂದು 
ತಿಳಿಸಿರುವುದರಿಂದ : ಬೀದರ್‌ ಜಿಲ್ಲೆಯ ಹುಮ್ನಾಬಾದ್‌ ತಾಲ್ಲೂಕು 
ಸಿಂಧನಕೆರೆ ಗ್ರಾಮದಲ್ಲಿ ಸ್ಥಳವನ್ನು ಗುರುತಿಸುವ 
ಕಾರ್ಯಪ್ರಗತಿಯಲ್ಲಿರುತ್ತದೆ. ಸರ್ಕಾರಿ ಗೋಶಾಲೆ ಸ್ಥಾಪಿಸಲು 
ಒಟ್ಟು:ರೂ.36.00 ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗಿದೆ. 


ಪಸಂಮೀ ಇ-24 ಸಲೆವಿ 2022 


ಅನಮುಬಂಧೆ.-1 


ಸರ್ಕಾರಿ ಗೋಶಾಲೆ ನಿರ್ಮಿಸಲು 26 ಜಲೆಗಳಲ್ಲಿ ಕಂದಾಯ ಇಲಾಖೆಯಿಂದ ಜಮೀನು ಹಸ್ತಾಂತರವಾಗಿರುವ 


ಮಾಹಿತಿ ವಿವರ 
ಕ.  ಜಲ್ಲೆಗಳು ರಾ ಗೋಶಾಲೆ ಜಮೀನಿನ ವಿವರ | ಜಾಗದ | ಪ್ರಗತಿಯ ಹಂತ ಜಾಗದ ವಿಸೀರ್ಣ 
ಸೆಂ ವಿಸ್ತೀ 


3 ಂಗಲೂದು ನಗರ 


[ದೊಡಬಳಾಪುರ ತಾಲುಕು ಮಧುರ 
ಹೆನಬಳಿ, ಕೋಡಿಹಳ್ಳಿ ಗ್ರಾಮ 
| ಸರ್ವೆನಂ97 


ರ್ಣ 

35.22 | ನಿರ್ಮಿತಿ ಕೇಂದ್ರದಿಂದ ಕ್ರೀಯಾ ಹಾಸ] 
ಸಿದ್ದಪಡಿಸಲಾಗುತ್ತಿದೆ. P1೬ ಇರುವುದರಿಂದ | 
ಮಾರ್ಗದಶ್ರನಕ್ಕಾಗಿ ದಿನಾ೦ಕ 07-2-22; 


' ಕೊಡಿಗೇಹಳ್ಳಿ 10 ಎಕರೆ ಸರ್ಕಾರಿ | 
| ಜಮಿೀನನ್ನು ಹೆಂಚಿಕೆ ಮಾಡಲಾಗಿದೆ. | 
} 


} 
H 


ರಂದು ಆಯುಕ್ತಾಲಯಕ್ಕೆ ಪತ್ತ | 
_! ಬರೆದಿರುತ್ತಾರೆ _ | 

2 | ಬೆಂಗಳೂರು ಗ್ರಾ. | ನೆಲಮಂಗಲ ತಾಲ್ಲೂಕು, | 10.00 | ಗೋಶಾಲೆಗೆ ಗುರುತಿಸಿರುವ. 'ಜಮೀನಿನನ್ನು ; 
; ತ್ಯಾಮಗೊಂಡ್ಲು ಹೋಬಳಿ, | ಸಮತಟ್ಟು ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ. ಈ | 


" ಜಮೀನಿನಲ್ಲಿರುವ ಮರಗಳನ್ನು ತೆರವು ಗೊಳಿಸಲು | 
; ಅರಣ್ಯ ಇಲಾಖೆ ರವರು ಟಿಂಡರ್‌ ಕರೆದಿದ್ದು, i 
ಶೀಘ್ರದಲ್ಲಿ ಮರಗಳನ್ನು ತೆರವುಗೊಳಿಸುವುದಾಗಿ 
| ತಿಳಿಸಿರುತ್ತಾರೆ. ಗೋಶಾಲೆಯಲ್ಲಿನ ಕೆಲಸಗಳನ್ನು | 
' ಪ್ರಾರಂಭಿಸಲು ನಿರ್ಮಿತಿ ಕೇಂದ್ರದಿಂದ ಕ್ರಿಯಾ 
: ಯೋಜನೆ ಸಿದ್ದಪಡಿಸಲಾಗಿದ್ದು, | 
: ಬಿಡುಗಡೆಯಾಗಿರುವ ವೆಚ್ಚ ಮಾಡಲಾಗುವುದು | 


[3 ತುಮಕೂರು ಸದ ಇಮಾನ್‌ ಪವಸಾತ 33 ದಿನಾಂಕ 24-01-22 ರಂದು ಭೂಮಿಪೂಜೆ | 
| | ಹೋಬಳಿ, ಚಿಕ್ಕಬಾಣಗೇರೆ ಗ್ರಾಮದ | | ಮಾಡಲಾಗಿದ್ದು. - ಗೋಶಾಲೆ ಜಮಿೀನು 
| | ಸೆನ204 ರಲ್ಲಿ 92 ಎಕರೆ ಸರ್ಕಾರಿ | ಸಮತಟ್ಟು ಕಾರ್ಯ ನಡೆಯುತ್ತಿದೆ. ' 
' ಜಮೀನನ್ನು ಹಂಚಿಕೆ ಮಾಡಲಾಗಿದೆ. | 
MN __ {RTC ಪಡೆಯಲಾಗಿದೆ. | 
1 ತತ್ಯಬಳಾಪುರ | ನಾಗಿರದ್ದಿಹಳಿ. ಭುಶಟ್ವಿಹಳಿ, ಫಾ ಇ ಇಲಾ ಉಸ್ತುವಾರಿ ಸಚಿವರಿಂದ ಭೂಮಿಪೂಜಿ 
| ಶಿಡಘಟ್ಟ ತಾಲುಕುಸನ41 ರಲ್ಲಿ 938 | ನರವೇರಿಸಲಾಗಿದ: ಗೋಶಾಲೆ ಜಮೀನು 
‘ ಎಕರೆ. ಸಮತಟ್ಟು ಮಾಡುವ ಕಾರ್ಯ 
i | ಪ್ರಾರಂಭಿಸಲಾಗಿದೆ. ಇಲ್ಲಿಯವರೆಗೆ ₹7.29 ಲಕ್ಷಗಳ 
i | | ಕಾಮಾಗಾರಿ ನಡೆದಿದ್ದು ಹಣ ಬಿಡುಗಡ 
L 1... | ಮಾಡಲಾಗುತ್ತದೆ. ಮ 
; 5. | ಹಾಸನ ಅರಸರ ತಾಲುಕು ಹಬ್ಬನಗಟ್ಟ | 25.00 | ಗೋಶಾಲೆ ಜಮೀನು ಸಮತಟ್ಟು | 
| ಕಾವಲು, ಜಬೋರನಕೊಪ್ಪಲು ಮಾಡಲಾಗಿದೆ. ಕೊಳವೆ ಬಾವಿ ಕೊರಿಸಲು | 
| ಸನ.೭210 ರಲ್ಲಿ 20-25 ಎಕರೆ. ಜಾಗ ಗುರುತಿಸಲಾಗಿದ್ದು, ಶೀಘುದಲ್ಲಿಯೇ 
|} ಕೊಳವೆ ಬಾವಿ ಕೊರಿಸಿ ವಿದ್ಯತ್ತ ಸಂಪರ್ಕ | 
i} ಪಡೆಯಲಾಗುವುದು. ದಿನಾ೦ಕ:07-02-2022 | 
Ll | | ಭೂಮಿ ಪೂಜಿ ನರವೇರಿಸಲಾಗಿದೆ | 
| 6. | ಭಾಗಲಕೋಟೆ [ಬೀಳಗಿ ತಾಲೂಕಿನ ಮೂವಹಾಳ | 83೦ | ನರೇಗಾ ಯೋಜನೆಯಡಿ ಕ್ರಿಯಾ ಹೋಸ! 
| ಎಸ್‌.ಹೆಚ್‌ ಗ್ರಾಮ ದಲ್ಲಿನ ಸರ್ವೆ; | ಸಿದ್ದಪಡಿಸಲಾಗುತಿದ್ದು, ಶೀಘ್ರದಲ್ಲೇ ಕೆಲಸ | 
i | ವಂ೨5 ರಲ್ಲಿ 11406 ಎಕರೆ ಪೈಕಿ 9.2 | ಪ್ರಾರಂಭಿಸಲಾಗುವುದು. ಉಳಿದ 
| ಎಕರೆ. | ಕೆಲಸಗಳನ್ನು ನಿರ್ಮಿತಿ ಕೇಂದ್ರದಿಂದ 
| B _ RN | ಪ್ರಾರಂಭಿಸಲಾಗುವುದು. 
| | ಮೈಸೂರು ವರುಣ ಹೋಬಳಿ, ಆಯರ | 1೫೦0 | ಕೊಳವೆ ಬಾಬಿ ಕೊರಿಸಲು ಹಾಗೂ ವೆದ್ಯುತ್‌ 
| ಹಳ್ಳಿ ಮೈಸೂರು ಸ.212 ರಲ್ಲಿ ಕಂಬಗಳನ್ನು ಹಾಕಿಸಲು ಕ್ರಮಕೈೆಗೊಳ್ಳಲಾಗುತ್ತಿದೆ. 
i | 10ಬಕರೆ. ಗೋಶಾಲೆಯ ಇತರೆ ಕೆಲಸಕಾರ್ಯಗಳನ್ನು 
| | ಮಾಡಿಸಲು KRiDLಗೆ ರೂ.47.95 ಲಕ್ಷಗಳಿಗೆ ಆದೇಶ 
ನೀಡಲಾಗಿದೆ. 


{ 
| 
3 ತತ್ಕಮಗಳೂರು 
| 


ಕಡೂರು ತಾಲುಕು, ಎಮ್ಮೆದೊಡ್ಡಿ 
ಭಾಗದಲ್ಲಿ ಇಲಾಖೆಯ 
ಅಧೀನದಲ್ಲಿರುವ ಗೋಸದನದ ಜಾಗ | 
ಸನ.70 ರಲ್ಲಿ, 11ಐಕರೆ. | 


0ರ 1150 ಜಾನುವಾರು ನಿರ್ವಹಣೆಗೆ ಶೆಡನ್ನು' 
| ನಿರ್ನಿಸಲಾಗಿರುತ್ತದೆ. ಶೆಡ್ಡ ಸುತ್ತ | 
| ಕಂಪೌಂಡನ್ನು ಕಟ್ಟಲಾಗಿದೆ. 'ಬೊರವೇಲ್‌ | 
| ಹಾಕಿಸೆಲಾಗಿದೆ. ವಿದ್ಯತ್‌ ಸಂಪರ್ಕ | | 
| ಅಳವಡಿಸಲಾಗಿದೆ. ಗೋಶಾಲೆ ಉದ್ಯಾಟಿನೆಗೆ | 
; ದಿನಾಂಕ ನಿಗದಿಯಾಗಬೇಕಾಗಿರುತ್ತದೆ. 


5 Tದಣ ಕನ್ನಡ [ಕಡಬ ತಾಲುಕುರಾಮಕುಂಜ ಗ್ರಾಮ, 


me 


9845 ಭೂಮಿ ಸಮತಟ್ಟು ಮಾಡಲಾಗಿದೆ. ನಿರ್ಮಿತಿ | 


' ಜಾನುವಾರು ಸಂಪರ್ದನಾ ಮತ್ತು | ಕೇಂದ್ರದಿಂದ ಕ್ರಿಯಾ ಯೋಜನೆ 
| ತರಬೇತಿ ಕೇಂದ್ರ ಕೊಯ್ದ ಕ್ಷೇತ್ರ | ಸಿದ್ಧಪಡಿಸಲಾಗಿದ್ದು, ಕೆಲಸ ಶೀಘ್ರದಲ್ಲಿಯೇ 
| ಸನ233, 299/1,2೩3 ಒಟ್ಟು 98.45 | ಪ್ರಾರಂಭಿಸಲಾಗುವುದು. 

R | ಎಕರೆ SN 
9 | ರಾಯಚೊರು ರಾಯಚೂರು ತಾಲುಕು `ಯರಗೇರಾ | 500 ಗೋಶಾಲೆ ಭೂಮಿ ಸಮತಟ್ಟು 
| ; ಹೋಬಳಿ, ಜಲಬಲದಿನ್ನಿ | ಮಾಡಲಾಗಿದೆ. ನರೇಗಾ ಯೋಜನೆ ; 
: ಗ್ರಾಮ,ಸನ. 138/ಎ.ರಲ್ಲಿ 6.00ಎಕರೆ. | ಅಡಿಯಲ್ಲಿ ಗೋಶಾಲೆಯ ಕೆಲಸಗಳನ್ನು 
| ' ಮಾಡಿಸಲು ಕ್ರಿಯಾ ಯೋಜನೆ | 
Oo j ಸಿದ್ಧಪಡಿಸಲಾಗಿದೆ. 
॥. | ಹಾವೇರಿ "ಗುತ್ತಲ ಈರಿ ಸಂವರ್ದನಾ ಕೇಂದ್ರದ! 25. 00 | ಭೂಮಿ ಸಮತಟ್ಟು ಮಾಡಲಾಗಿದೆ ಶೆಡ್ಡ 
ಸನ. 371 -374 ರಲ್ಲಿ 25 ಎಕರೆ | ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಬೊರವೇಲ್‌ | 
| ಹಾಕಿಸಲಾಗಿರುತ್ತದೆ,  ವಿದ್ಯತ್ತ ಸಂಪರ್ಕ; 
| ಕಲ್ಪಿಸಲಾಗಿದೆ. ಈಗಾಗಲೇ ಬಿಡುಗಡೆ ಮಾಡಲಾದ 
| 'ರೂ3600 ಲಕ್ಷಗಳು ವೆಚ್ಚ ಮಾಡಲಾಗಿದೆ. 
| ಗೋಶಾಲೆ  ಉದ್ಯಾಟನೆಗೆ ಶೀಘ್ರದಲ್ಲಿಯೇ 

_ | ಸಿದ್ಧವಾಗುತ್ತದೆ. 
12. | ಗದಗ ಕರ್ನಾಟಿಕ ರಾಜ್ಯ | 1000 '೧೦ೌ್ಣ ವಿಶ್ವವಿದ್ಯಾಲಯ ಮತ್ತು ಪಶು 
' ಗ್ರಾಮೀಣಾಭಿವೃದ್ದಿ ಪಂಚಾಯತ್‌ | ಸಂಗೋಪನೆ ಇಲಾಖೆಯ ಸಹಯೋಗದಲ್ಲಿ 
| | ರಾಜ್‌ ವಿಶ್ವ ವಿದ್ಯಾಲಯದ ಆವರಣ | ಗೋಶಾಲೆ ಸ್ಮಾಪಿಸಲಾಗುವುದು. ೦9 
j ಹರ್ತಿ ಗ್ರಾಮಸ.ನ.179 | ವಿಶ್ವವಿದ್ಯಾಲಯದಿಂದ ಶೇ. 50% ಕಾಮಗಾರಿ 
| | ' ವೆಚ್ಚ ಭರಿಸಲು ಒಪ್ಪಿಕೊಂಡಿರುತ್ತಾರೆ. ಕ್ರಿಯಾ 
_ i | | : ಯೋಜನೆ ಸಿದ್ಧಪಡಿಸಲಾಗಿದೆ. 

| 3] ಬಳ್ಳಾರಿ/ ವಿಜಯ ಸಗರ ಜಿಲ್ಲೆ| 988 ವಿಜಯ ನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ 
ವಿಜಯನಗರ | ಹಗರಿಬೊಮ್ಮನಹಳ್ಳಿ, ತಾಲುಕು, | ತಾಲುಕು, ವರ್ಲಹಳ್ಳಿ ಗ್ರಾಮದಲ್ಲಿ ಗೋಶಾಲೆ 
ವರ್ಲ೯ಹಳ್ಳಿ ಗ್ರಾಮದ ಸನ. 39 ರಲ್ಲಿ : ನಿರ್ಮಿಸಲು ರೂ.125.00 ಲಕ್ಷಗಳ ಕ್ರಿಯಾ 

10.52 ಎಕರೆ ಪೈಕಿ 9.88 ಎಕರೆ ಯೋಜನೆ ಸಿದ್ಧಪಡಿಸಲಾಗಿದೆ. | 

ಇಲಾಖೆಯಿಂದ ಇದುವರೆಗೂ ರೂ.13.90. ; 
ಲಕ್ಷೆ ಹಣವನ್ನು ಕೊಳವೆ ಬಾವಿ ಕೊರಿಸಲು, | 
ವಿದ್ಯುತ್‌ ಸಂಪರ್ಕ ಕಲ್ಪಿಸಲು ಹಾಗೂ ಬೇಲಿ 
ನಿರ್ಮಾಣಕ್ಕಾಗಿ ನಿರ್ಮಿತಿ ಕೇಂದ್ರಕ್ಕೆ 
ಬಿಡುಗಡೆಗೊಳೆಸಲಾಗಿದೆ. 
4. | ಕೊಪ್ಪಳ ಯಲಭುರ್ಗಾ  ತಾಲುಕುಬೇವೂರ | 1000 ಜಲಾ ಉಸ್ತುವಾರಿ ಸಚಿವರಿಂದ ದಿನಾಂಕ 01-11 
| | ಗ್ರಾಮ, ಗಾಯರಾಣ ಸನ.151 ರಲ್ಲಿ | ೫ರಂದು ಭೂಮಿ ಪೂಜಿ ನೆರವೇರಿಸಲಾಗಿದೆ 

10.00 ಎಕರೆ ' ಕೊಳವೆ ಭಾವಿ ಕೊರೆಸಲಾಗಿದೆ, ಬಿದ್ಯತ್ತ ಸಂಪರ್ಕ 

‘ ಕಲ್ಪಿಸಲಾಗುತ್ತಿದೆ. ಶೆಡ್‌ ನಿರ್ಮಿಸುವ ಕಾಮಗಾರಿ 
| ಪ್ರಗತಿಯಲ್ಲಿದೆ. 
NS SN ON SN 
"1 | ಧಾವಣಗರೆ ಹೊಸಹಳ್ಳಿ ಗ್ರಾಮ, ಆಸೆಗೋಡು | 7.00 | ಗೋಶಾಲೆಯಲ್ಲಿ ಶಡ್‌ ನಿರ್ಮಾಣ ಹಾಗೂ 
| ಹೋಬಳಿ, ದಾವಣಗೆರೆ ತಾಲ್ಲೂಕು. ಇತರೆ ಕೆಲಸೆಕಾರ್ಯಾಗಳನ್ನು ನರೇಗಾ 
L ಸನ.35 ರಲ್ಲಿ 7.00ಎಕರೆ [ 1. ಯೋಜನೆ ಅಡಿಯಲ್ಲಿ ಪ್ರಾರಂಬಿಸಲಾಗಿದೆ. 
16. | ಚಾಮರಾಜನಗರ | ಬೆಮಹಳ್ಲಿ, ಚಾಮರಾಜನಗರ | 9.00 | ಗೋಶಾಲೆಯಲ್ಲಿ ಶಡ್‌ ನಿರ್ಮಾಣ ಹಾಗೂ 
ತಾಲ್ಲೂಕು 9.00 ಎಕರೆ ; ಇತರೆ ಕೆಲಸಕಾರ್ಯಾಗಳನ್ನು ನಿರ್ಮಿತಿ 
" ಕೇಂದ್ರದಿಂದ ರೂ.8600 ಲಕ್ಷಕ್ಕೆ ಕ್ರಿಯಾ; 
| ಯೋಜನೆ ಸಿದ್ದಪಡಿಸಲಾಗಿದೆ. ಕೆಲಸ 
| ಶೀಘ್ರದಲ್ಲಿಯೇ ಪ್ರಾರಂಭಿಸಲಾಗುವುದ್ದು. 
1 | ಚಿತ್ರದುರ್ಗ ಕುರಡಿಹಳ್ಳಿ ಗ್ರಾಮ ಕಸಬಾ ಹೆಬಳಿ, | 936 | ಜಮೀನು ಸಮತಟ್ಟು ಕಾರ್ಯ, ಕೊಳವೆ 
ಚೆಳ್ಗನೆರೆ ತಾಲ್ಲೂಕು ಸನ7 ರಲ್ಲಿ 936 ಬಾವಿ ಕೊರಿಸಿವುದು. ಬೇಲಿ ನಿರ್ಮಾಣ 
ಕರೆ ಮಾಡುವ ಕೆಲಸ ನಡೆಯುತ್ತಿದೆ. J} 


ಸಮತಟ್ಟು ಮಾಡಲಾಗಿದೆ. 


೫8] ವಿಜಯಪುರ [ವಿಜಯಪುರ ತಾಲುಕು] 30.00 | ಭೂಮಿ 
PN ಬುರಣಾಪೂರ ಗ್ರಾಮದ ಸನ ' ರೂ.22.00 ಲಕ್ಷಗಳಲ್ಲಿ ಶ್ರಿಯಾ 
| ಅ//! ರ ಕ್ಲೇತ್ರ 316 ಎಕರೆ 2 ಗು.| ಯೋಜನೆಯನ್ನು ತಯಾರಿಸಿ ನಿರ್ಮಿತಿ 
ಗಾಯರಾಣ ಜಮೀನಿನ ಪೈಕಿ 10.00 ಕೇಂದ್ರಕೆ, ಸಲ್ಲಿಸಲಾಗಿದೆ. ದಿನಾಂಕ01-02- 
ಎಕರೆ 202 ರಂದು ಭೂಮಿ ಪೂಜಿ ನೆರವೇರಿಸಿದೆ. 
ನರೇಗಾ ವತಿಯಿಂದ ಕೆಲಸ ಪ್ರಗತಿಯಲ್ಲಿದೆ. 
PESTO Ta ಗಾರು ತನನನ] 0ರ ಗೋಶಾಲೆ. ಜಮೀನನ್ನು ಸಮತಟ್ಟು 
ತಾಲ್ಲೂಹುಸನ.20 ರಲ್ಲಿ 80ಬಕರೆ ಮಾಡುವ ಕೆಲಸ ಪ್ರಗತಿಯಲ್ಲಿದೆ. 

37 ಜಳಗಾವಿ [ಹುಕ್ಸರಿ ತಾಮೂಸು ಪಳವ ಗ್ರಾಮ, ರ 1ದಿ250122 ರಂದು ಭೂಮಿ ಪೊಜಿ 

ಸ.ನ.645 ರಲ್ಲಿ 19.04 ಎಕರೆ ಮಾಡಲಾಗಿದೆ. ಗೋಶಾಲೆ ಜಮೀನನ್ನು 
| ಸಮತಟ್ಟು ಮಾಡುವ ಕೆಲಸ ಪ್ರಗತಿಯಲ್ಲಿದೆ. 
SN 

೫ ಮಂಡ್ಯ [ಮದೂನು ತಾಲ್ಲೂಸು ಚಿಕ್ಕ ಅಂಕನ | 10.00 ಸಾಚಾಲೆಯಲ್ಲಿ ಶೆಡ್‌ ನಿರ್ಮಾಣ ಹಾಗೂ | 

' ಹಳ್ಳೀ ಗ್ರಾಮ ಸ.ನ.804/6ದಲ್ಲಿ 10.00 ' ಇತರ ಕೆಲಸಕಾರ್ಯಾಗಳನ್ನು ನರೇಗಾ; 
| ಎಕರೆ | ಯೋಜನೆ ಅಡಿಯಲ್ಲಿ ಕೆಲಸ ಪ್ರಾರಂಭಿಸ | 
kL | N | ಬೆಣಾಗಿರುತ್ತದೆ. | 

37" ಗನೊಡಗು ಮಡಿಕೇರಿ ತಾಲ್ಲೂಕು, ನೆಡುಗಣೆ | 4 $6 28-01-22 ಭೂಮಿ ಪೂಜಿ ಆಗಿದೆ. ಗೋಶಾಲೆ | 

|. ಗ್ರಾಮ, ಸ.ನ.22/1 ರಲ್ಲಿ 2089 ಎಕರೆ ಜಮೀನನ್ನು ಸಮತಟ್ಟು ಮಾಡುವ ಕೆಲಸ 
ಪೈಕಿ 8.00 ಎಕರೆ ಪ್ರಗತಿಯಲ್ಲಿದೆ. ನಿರ್ಮಿತಿ ಕೇಂದ್ರದಿಂದ | 
ಕ್ರಿಯಾ ಯೋಜನೆ ಪಡೆಯಲಾಗಿದೆ ಹಾಗೂ 
₹2700 ಲಕ್ಷಗಳನ್ನು ವಿರ್ಮಿತಿ ಕೇಂದ್ರಕ್ಕೆ 
ಬಿಡುಗಡೆ ಮಾಡಲಾಗಿದೆ.ಕೊಳವೆಬಾವಿ ೌಃಂಗt 
| ಗುರುತಿಸಲಾಗಿದೆ. 

1 | ಧಾರವಾಡ ಮನವನಬಾವಿ ಗ್ರಾಮ, ತೇಗೂರು | 1000 | ಗೋಶಾಲೆ ಜಮೀನನ್ನು ಸಮತಟ್ಟು 

ಹತ್ತಿರ, ಸವ.214 ರಲ್ಲಿ 10.00 ಎಕರೆ. | ಮಾಡುವ ಕೆಲಸ ಪ್ರಗತಿಯಲ್ಲಿದೆ. 

34 | ಕೋಲಾರ ಗುಟ್ಟಹಳ್ಳಿ /ಬಂಗಾರ ತಿರುಪತಿ] 9.36 ಗ್ರಾಮ ಪ೦ಚಾಯತಿಯಿಂದ ಗೋ ಕಟ್ಟೆ 
| ಗ್ರಾಮಃೆ.ಜಿ.ಎಪ್‌. ತಾಲ್ಲೂಕು ನಿರ್ಮಿಸಲಾಗಿದೆ, ಗೋಶಾಲೆ ಜಮೀನನ್ನು 
| ಬೇತಮಂಗಲ ಹೋಬಳಿ ಸಮತಟ್ಟು ಮಾಡುವ ಕೆಲಸ ಪ್ರಗತಿಯಲ್ಲಿದೆ 

ವೆಂಕಟಾಪುರ ಗ್ರಾಮದ ಸೆ. ನಂ 67 
| ರಲ್ಲಿ 936 ಎಕರೆ. | 

3 ಉಡುವ ಹಬ ತಾಲ್ಲೂಕು. ಕರಬಮ್ನು ಗ್ರಾಮ, | 1324 | ಗೋಶಾಲೆ ಜಮಿನನಿಗೆ ಚಲಿ ಹಾಕಿಸುವ 

ಸನ79/2 ರಲ್ಲಿ 13.24 ಎಕರೆ ' ಹಾಗೂ ಶೆಡ್‌ ನಿರ್ಮಾಣ ಕಾಮಗಾರಿಯನ್ನು 


ನರೇಗಾ ಯೋಜನ ಅಡಿ ರೂ30೦೦ 
ಲಕ್ಷಗಳಲ್ಲಿ, ಮಾಡಿಲಾಗುತ್ತಿದೆ. 


26 | ಉತ್ತರಕನ್ನಡ |ದುಸಗಿ 


ಸಾಮ, ಹಳಿಯಾಳ 20.00 
ತಾಲ್ಲೂಕು ಸರ್ಕಾರಿ ಗಾಯರಾಣ | 
ಸ.ನ.173 ರಲ್ಲಿ 20.00ಎಕರೆ j 


ಜಮೀನು ಮಂಜೂರಾಗಿರುತ್ತದೆ. 


———— 


ಅಮಬಂಧ-2 


ಸರ್ಕಾರಿ ಗೋಶಾಲೆ ನಿರ್ಮಿಸಲು “ಜಿಲೆಗಳಲ್ಲಿ ಸ್ಮಳ ಗುರುತಿಸುವ ಪೃಕ್ರಿಯೆ ಕುರಿತು. 


$7 ಇತಗಈ 7 ಸರ್ಕಾರಿ ಗೋಶಾಲೆ ಜಮೀನಿನ | ಜಾಗದ FS ಜಾಗದ ವಿಸ್ತೀರ್ಣ 

ಸಂ ವಿವರ ವಿಸೀರ್ಣ 

NE _ _ [NN _ _. 

7 ಶಿವಮೊಗ್ಗ | ಸಾಗರ ತಾಲುಕು ಕಸಬಾ| 4800 |ಜಮೀನು ಮಂಜೂರಾಗುವ ಕಡತವು 
ಹೋಬಳಿ ನಾಡಕಲಸೀೀ ಗ್ರಾಮ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿರುತ್ತದೆ. 
ಸನ49 ರಲ್ಲಿ 4 ಎಕರೆ 

| ಜಮಿೀೀಮ. | | 

[2 Tತಲಬುರಗಿ | ಕಲಬುರಗಿ ಧಾಮೂನು 2500 ಕಲಬುರಗಿ ತಾಲೂಕು, ಮೆಣಜಿಗಿ ಗ್ರಾಮ 
ಮಿಣಜಿಗಿ ಗ್ರಾಮ ಸನ.23 ರಲ್ಲಿ ಸನ23 ರಲ್ಲಿ ಗುರುತಿಸಿರುವ 56 ಎಕರೆ; 
56 ಎಕರೆಯಲ್ಲಿ (25 ಎಕರೆ) ಜಮೀನು ಅತೀಕ್ರಮಣವಾಗಿದ್ದು, 

ಚಟ್ಟಿನಾಡು ಸಿಮೆಂಟ ಕಂಪನಿ ಅವರು 
ಚಿಂಚೋಳಿ ತಾಲೂಕಿನ ಕಲ್ಲೂರ ಗ್ರಾಮದ 

| ಸರ್ವೆ ವಂ.51, 55/1, 55/2, 55/3, 56/1, 56/2 

, 56/3. 56/4, 56/5 ರ ಒಟ್ಟು 49 ಎಕರೆ 06 
ಗುಂಟಿರಲ್ಲಿ ಖಾಸಗಿಯವರಿಂದ ಖರೀದಿಸಿ, 
ಗೋಮಾಳ ಜಮೀನನ್ನಾಗಿ ಕಾಯ್ಕಿರಿಸಲು, 
ಸರಕಾರಕ್ಕೆ ಹಸ್ತಾಂತರಿಸುತ್ತಾರೆ. ಸದರಿ 

1 ಜಮೀನನಲ್ಲಿ ಈಗಲೇ ಜಾನವಾರಗಳ 

ಸಲುವಾಗಿ ಶೇಡ ನಿರ್ಮಾಣ, ವೀರಿನ 

ತೋಟ್ಕಿಗಳ ನಿರ್ಮಾಣ ಹಾಗೂ ನೀರಿನ 

(ಬೋರವೆಲ್‌), ವಿದ್ಯತ್‌ ಸಂಪರ್ಕ 

ವ್ಯವಸ್ನೆಯನ್ನು ಮಾಡಿರುತ್ತಾರೆ. ಹೀಗಾಗಿ ಈ 

"ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು | 

RN ' ಉಪಯೋಗಿಸಿ ಕಲಬುರಗಿ ಜಿಲ್ಲೆಯ 
| ಗೋಶಾಲೆ ಪ್ರಾರಲಂಭಿಸಲು ಕೋರಿ 

ಜಿಲ್ಲಾಧಿಕಾರಿಗಳಿಗೆ ದಿನಾಂಕ 4.12202 

| IB ರಂದು ಪತ್ರ ಬರೆದಿರುತ್ತಾರೆ. 

3 Tಹಾಡಗನ ಯಾದಗಿರಿ ತಾಲೂಕು | 25.00 | ಜಮೀನು ಇಲಾಖೆಗೆ ಹಸ್ತಾಂತರಿಸುವ ಕಡತ 
ರಾಚನಹಳ್ಳಿ ಗ್ರಾಮ, ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಬಾಕಿ 
ಸ.ವೆ.ನ೦.85 ರಲ್ಲಿ 25 ಎಕರೆ | ಇರುತ್ತದೆ. 

4 | ಬೀದರ್‌ | -ಬಸಂತಪೂರ ಗ್ರಾಮದ ಸರ್ದೆ - ಹುಮ್ಮಾಬಾದ್‌ ತಾಲುಕು ಸಿಂದನಕರ| 

| ನಂ.398 ಎಕರೆ ಜಮೀನು ಗ್ರಾಮದಲ್ಲಿ ಸ್ಮ್ನಳವನ್ನು ಗುರುತಿಸುವ 

ಗುರುತಿಸಲಾಗಿದ್ದು, ಇದು ಕಾರ್ಯ ಪ್ರಗತಿಯಲ್ಲಿರುತ್ತದೆ 
ಅರಣ್ಯ ಇಲಾಖೆಗೆ 
ಸಂಬಲಧಿಸಿರುತ್ತದೆಂದು | 
ತಿಳಿಸಿರುತ್ತಾರೆ. 
ಹುಮ್ನಾಬಾದ್‌ ತಾಲುಕು 
ಸಿಂದನಕೆರ ಗ್ರಾಮದಲ್ಲಿ | 
ಸೈಳವನ್ನು ಗುರುತಿಸುವ 

1 | ಕಾರ್ಯ ಪ್ರಗತಿಯಲಿರುತ್ತದೆ | 


